ಕರ್ನಾಟಕ ವಿಧಾನಸಭೆ 
ಹದಿನಾಲ್ವನೇ ವಿಧಾನಸಭೆ 
(ಎ೦ಟನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಸೋಮವಾರ, ದಿನಾ೦ಕ 13ನೇ ಜುಲೈ, 2೦1೮ 
(ಸಮಯ: ಬೆಳಗ್ಗೆ 11.೧೦೦ ಗಂಟೆಗೆ) 


1. ಪ್ರಶ್ನೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಹನ್ನೊಂದನೇ ಪಟ್ಟ 
ಆ) ದಿನಾ೦ಕ 3೦.೦೮.೨೦1೮ರ 
ಎರಡನೇ ಪಟ್ಟಯಂ೦ದ ವರ್ಗಾವಣೆಗೊಂಡ :; ಭಾರೀ ಮತ್ತು ಮಧ್ಯಮ ಸೀರಾವರಿ ಸಚಿವರು 


ಶ್ರೀ ಹೆ.ಆ.ಪಾಟಲ್‌ ಅವರ ಚುಕ್ಕೆ 
ಗುರುತಿನ ಪ್ರಶ್ನೆ ಸಂಖ್ಯೆ: 19(ಐ೦) 
ಇ) ದಿನಾಂಕ ೦೮.೦7.2೦15ರ 
ಆರನೇ ಪಟ್ಟಯಂದ ತಡೆಹಿಡಿಯಲಾದ ಕಂದಾಯ ಸಚಿವರು 
ಶ್ರೀ ಕೆ.ಎಂ.ತಿಮ್ಮರಾಯಪ್ಪ ಅವರ ಚುಕ್ಕೆ 
ಗುರುತಿನ ಪ್ರಶ್ನೆ ಸಂಖ್ಯೆ: 8೮(1೦೮೪) 


ಈ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು: ಹನ್ನೊಂದನೇ ಪಟ್ಟ 


2. ನಿಯಮ €9೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ್‌, |. ಗೋವಿ೦ದ ಎಂ೦.ಕಾರಜೋಳ, 
ಬಸವರಾಜ, ಬೊಮ್ಮಾಯಿ, ಲಕ್ಷ್ಮಣ ಸಂಗಪ್ಪ ಸವದಿ, ಎ.ಎಸ್‌. ಪಾಟೀಲ್‌(ನಡಹಳ್ಳ), 
ಎನ್‌.ಹೆಚ್‌. ಕೋನರಡ್ಡಿ ಹಾಗೂ ಇತರರು ಹೈದ್ರಾಖಾದ್‌-ಕರ್ನಾಟಕ ಕಲಂ-371(ಖೆ) 
ಹಾಗೂ ಡಾ| ಡಿ.ಎಂ. ನ೦ಜು೦ಡಪ್ಟ ಸಮಿತಿಯ ವರದಿ ಸಮರ್ಪಕವಾಗಿ 
ಅನುಷ್ಠಾನವಾಗದೇ ಇರುವುದರಿಂದ ಉತ್ತರ ಕರ್ನಾಟಕದ 16 ಜಲ್ಲೆಗಳಗೆ 


ಅನ್ಯಾಯವಾಗುತ್ತಿರುವ ವಿಷಯದ ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಮುಂದುವರೆದ 
ಚರ್ಚೆ ಹಾಗೂ ಸರ್ಕಾರದ ಉತ್ತರ. 


( 3. ವಿತ್ತೀಯ ಕಾರ್ಯಕಲಾಪ ಶ 


2೦15-16ನೇ ಸಾಅನ ಈ ಕೆಳಕ೦ಡ ಅನುದಾನ ಬೇಡಿಕೆಯ ಮಂಡನೆ ಮತ್ತು ಚರ್ಚೆ; 


ಬೇಡಿಕೆ ಸಂಖ್ಯೆ ಬೇಡಿಕೆಯ ಹೆಸರು 
2 ಜಲಸ೦ಪನ್ಮೂಲ 


ಪು.ತಿ.ನೊ€,. 


| 
[2 
1 


4. ಶಾಸನ ರಚನೆ 


ವಿಧೇಯಕಗಳನ್ನು ಪರ್ಯಾಲೋಚಿಸುವುದು ಹಾಗೂ ಅ೦ಗೀಕರಿಸುವುದು 


(1) ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳು (ಕೃಷಿ ಇಲಾಖೆಯ ಅಧಿಕಾರಿಗಳು ಮತ್ತು ಇತರ 
ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ) ವಿಧೇಯಕ, 2೦15 
ಶ್ರೀ ಕೃಷ್ಣ ಭೈರೇಗೌಡ (ಕೃಷಿ ರಾಜ್ಯ ಸಚಿವರು) ಅವರು; 


ಅ) 2೦1೮ನೇ ಸಾಅನ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳು (ಕೃಷಿ ಇಲಾಖೆಯ 
ಅಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಯ ವರ್ಗಾವಣಿ ನಿಯಂತ್ರಣ) ವಿಧೇಯಕವನ್ನು 


ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 
ಆ) ಹಾಗೂ ವಿಧೇಯಕವನ್ನು ಅ೦ಗೀಕರಿಸಬೇಕೆ೦ದು ಸೂಚಿಸುವುದು. 


(11) ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ(ತಿದ್ದುಪಡಿ) ವಿಧೇಯಕ, 2೦1೮ 
ಶ್ರೀ ಆರ್‌.ವಿ. ದೇಶಪಾಂಡೆ (ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರು) ಅವರು; 


ಅ) 2೦1೮ನೇ ಸಾಅನ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ(ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆ೦ದು ಸೂಚಿಸುವುದು; 
ಆ) ಹಾಗೂ ವಿಧೇಯಕವನ್ನು ಅ೦ಗೀಕರಿಸಬೇಕೆ೦ದು ಸೂಚಿಸುವುದು. 


| ಗಮನ ಸೆಳೆಯುವ ಸೂಚನೆಗಳು | 


1. ಶ್ರೀ ಕೆ.ಆರ್‌. ರಮೇಶ್‌ಕುಮಾರ್‌ ಅವರು ಬೆಸ್ಕಾಂ ಪರಿಮಿತಿಯಲ್ಲ ಅಧಿಕೃತ ಪರವಾನಗಿ 
ಪಡೆದುಕೊ೦ಡು ಕಾರ್ಯನಿರ್ವಹಿಸುತ್ತಿರುವ ತುಂಡು ಗುತ್ತಿಗೆದಾರರಿಗೆ ಉಂಟಾಗಿರುವ 
ಸಮಸ್ಯೆಗಳ ಬಗ್ಗೆ ಮಾನ್ಯ ಇಂಧನ ಸಚಿವರ ಗಮನ ಸೆಳೆಯುವುದು. 


೨. ಶ್ರೀ ಪಿಳ್ಳಮುನಿಶಾಮಪ್ಪ ಅವರು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬೈರಾಪುರ 
ಗ್ರಾಮದಲ್ಲರುವ “ಅಗ್ರೋ ಸಿಂಥ್‌ ಕೆಮಿಕಲ್‌" ಕಾರ್ಬಾನೆಯನ್ನು ಕರ್ನಾಟಕ ಮಾಲನ್ಯ 
ನಿಯಂತ್ರಣ ಮಂಡಳಯು ರೆಡ್‌ ಇಂಡಸ್ಟಿ€ ಎ೦ದು ಘೋಷಿಸಿದ್ದರೂ, ಕಾರ್ಯಾನೆಯನ್ನು 


ಲ 


ಮುಚ್ಚದಿರುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


3. ಶ್ರೀ ಕೆ.ಎಂ.ತಿಮ್ಮರಾಯಪ್ಪ ಅವರು ಪಾವಗಡ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲ 
ಸೋಲಾರ್‌ ಪಾರ್ಕ್‌ ನಿರ್ಮಿಸುವ ಬಗ್ಗೆ ಮಾನ್ಯ ಇ೦ಧನ ಸಚಿವರ ಗಮನ ಸೆಳೆಯುವುದು. 


4. ಶ್ರೀ ಕೆ.ಜಿ. ಬೋಪಯ್ಯ ಅವರು ಕೊಡಗು ಅಲ್ಲೆಯಲ್ಲ ನೂತನವಾಗಿ ರಚನೆಗೊಂಡಿರುವ 
ಆರು ಗ್ರಾಮ ಪಂಚಾಯತ್‌ಗಳಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಬಗ್ಗೆ. ಮಾನ್ಯ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೊಂ,. 


1 
ಟಿ 
1 


. ಶ್ರೀಯುತರುಗಳಾದ ಹೆಚ್‌.ಡಿ.ರೇವಣ್ಣ, ಹೆಚ್‌.ಕೆ. ಕುಮಾರಸ್ವಾಮಿ. ಹಾಗೂ 


ಕೆ.ಎಂ.ಶಿವಅ೦ಗೇಗೌಡ ಅವರುಗಳು ಹಾಸನ ಜಲ್ಲೆಯ ಹೊಳೆನರಸೀಪುರ ತಾಲ್ಲೂಕಿನ 
ಕಟ್ಟೆಬೆಳಗುಅ ಬಳ ನಿರ್ಮಿಸಲಾಗಿರುವ ಶ್ರೀರಾಮದೇವರ ಅಣೆಕಟ್ಟು 
ಶಿಥಿಲಗೊಂಡಿರುವುದರಿಂದ ಜ್ರಡ್ಜ್‌-ಕ೦-ಖ್ಯಾರೇಜ್‌ ನಿರ್ಮಿಸುವ ಬಗ್ಗೆ ಮಾನ್ಯ ಭಾರೀ 
ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ನಾರಾಯಣಗೌಡ ಅವರು ಕೆ.ಆರ್‌.ಪೇಟೆ ತಾಲ್ಲೂಕಿನ ಸರ್ಕಾರದ ವಿವಿಧ 


ಇಲಾಖೆಗಳಲ್ಲಿ ಅಳವಡಿಸಿರುವ ಬಯೋಮೆಟ್ರಕ್‌ ಸಿಸ್ಟ್‌೦ಗಳು ಕಾರ್ಯನಿರ್ವಹಿಸದಿರುವ 
ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


ಶ್ರೀ ಸಿ.ಟಿ.ರವಿ ಅವರು ಬೆಳವಾಡಿ ದೊಡ್ಡಕೆರೆ. ಸೀರು ತು೦ಲಜಸುವ ಯೋಜನೆಯ 
ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಸುವ ಬಗ್ಗೆ ಮಾನ್ಯ ಸಣ್ಣ ನೀರಾವರಿ 
ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಟ.ರಘುಮೂರ್ತಿ ಅವರು ಚಿತ್ರದುರ್ಗ ಜಲ್ಲೆಯ ಚಳ್ಳಕೆರೆ. ಹಾಗೂ ಇತರೆ 


ತಾಲ್ಲೂಕುಗಳಲ್ಲ ಅನಾವ್ಯಪ್ಟಿಯಂ೦ದಾಗಿ ನಷ್ಟಕ್ಕೆ ಒಳಗಾದ ರೈತರಿಗೆ ಎನ್‌.ಡಿ.ಆರ್‌.ಎಫ್‌. 
ಮಾರ್ಗಸೂಚಿಯಂತೆ ಪರಿಹಾರ ಒದಗಿಸುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 


- ಶ್ರೀ ಎಂ.ಕೃಷ್ಣಾರೆಡ್ಡಿ ಅವರು ಚಿಕ್ಕಬಳ್ಳಾಮುರ ಜಲ್ಲೆಯ ಚಿ೦ತಾಮಣಿ ನಗರ ಸಭೆಯ 


ವ್ಯಾಪ್ತಿಯಲ್ಲರುವ ರಾಜಕಾಲುವೆಗಳ ಒತ್ತುವರಿಯನ್ನು ತೆರವುಗೊಳಸುವ ಬಗ್ಗೆ ಮಾನ್ಯ 
ಪೌರಾಡಳತ, ಸ್ಹಳೀಯ ಸಂಸ್ಥೆಗಳು, ಸಾರ್ವಜನಿಕ ಉದ್ದಿಮೆಗಳ ಹಾಗೂ ಅಲ್ಪಸಂಖ್ಯಾತರ 
ಕಲ್ಯಾಣ ಮತ್ತು ವಕ್ಫ್‌ ಸಚಿವರ ಗಮನ ಸೆಳೆಯುವುದು. 


- ಶ್ರೀ ಸಿ.ಎನ್‌.ಬಾಲಕ್ಯಷ್ಣ ಅವರು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ ವ್ಯಾಪಿಯಲ್ಲ ಬರುವ 


ಖಾಗೂರು ಹೋಖಳ ನವಿಲೆ ಏತ ನೀರಾವರಿ ಯೋಜನೆಯ ಎಡ ಮತ್ತು ಬಲಭಾಗದ 
ನಾಲೆಗಳ ಕೊನೆಯ ಭಾಗದಲ್ಲರುವ ಅಚ್ಚುಕಟ್ಟು ಪ್ರದೇಶಗಳಗೆ ನೀರು ಸರಬರಾಜು 
ಆಗದಿರುವ ಬಗ್ಗೆ ಮಾನ್ಯ ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ 
ಸೆಳೆಯುವುದು. 


- ಶ್ರೀ ಮಾನಪ್ಪ ಡಿ. ವಜ್ಜಲ ಅವರು 2೦೦೨-1೦ನೇ ಸಾಅನ ಪ್ರಥಮ ಹ೦ತದ ನಗರೋತ್ಸಾನ 


ಯೋಜನೆಯಡಿ ರಾಯಚೂರು ಜಲ್ಲೆಯ ಅಂಗಸುಗೂರು ತಾಲ್ಲೂಕಿನ ಮೂಲಭೂತ 
ಸರಕರ್ಯ ಹಾಗೂ ಅಭಿವೃದ್ಧಿ ಕಾಮಗಾರಿಗಳು ಪೂರ್ಣಗೊಂಡಿದ್ದರೂ ಬಾಕಿ 
ಅನುದಾನವನ್ನು ಚಡುಗಡೆ ಮಾಡದಿರುವ ಬಗ್ಗೆ ಮಾನ್ಯ ಪೌರಾಡಳತ, ಸ್ಥಳೀಯ 
ಸಂಸ್ಥೆಗಳು, ಸಾರ್ವಜನಿಕ ಉದ್ದಿಮೆಗಳ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಫ್‌ 


ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೊ,. 


12. ಶ್ರೀ ಜೆ.ಆರ್‌.ಲೋಬೋ ಅವರು ರಾಜ್ಯದಲ್ಣ ಮಲ ಹೊರುವ ಪದ್ಧತಿಯನ್ನು 
ಸ೦ಪೂರ್ಣವಾಗಿ ನಿಷೇಧಿಸುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿ೦ದುಳದ 
ವರ್ಗಗಳ ಕಲ್ಯಾಣ ಸ ಸಚಿವರ ಗಮನ "ಸೆಳೆಯುವುದು. 


13. ಶ್ರೀ ಯು..ಬಣಕಾರ ಅವರು ಹಿರೇಕೆರೂರು ತಾಲ್ಲೂಕಿನ ಹಲವು ಗ್ರಾಮಗಳಲ್ಲರುವ 
ಪ್ರಾಥಮಿಕ ಶಾಲೆಗಳಗೆ 2೦15-16ನೇ ಸಾಅನಲ್ಲ 4೦ ಕೊಠಡಿಗಳನ್ನು ಮಂಜೂರು 
ಮಾಡುವ ಬಗ್ಗೆ ಮಾನ್ಯ ಪ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಗಮನ ಇತಯುವುದು. 


ಎಂ.ಗುರುರಾಖ 
ಕಾರ್ಯದರ್ಶಿ 


4/17 
ಕ ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(10://13.1(81.1110,11/45501701//100/100.110177) 


(ಗ೧?1/7ಗಿ1(ಗಿ 1೯೧151 1710೯ ಗಿ5೦೦೯1/18[]/ 


[೦೮೧77೯೯1711 455೯1181)/ 
(೯100 5೧೨1೦೧) 


157 ೦೯ 80511೯55 
1107621, (೧೮ 13₹' 7ಟ1/, 2015 


(71736: 31.00 ೩.7.) 


೩) 0೬೮5೮೦೧೨ 1೧೯ ೦/೩! ಗಿ೧೨೮೯5 


8) 11010 01೮೯ 518/7706 00॥100 
110 19(29) 0:07) 900006 1.16. 
6106 30% 0, 2015 
0) 5/1 1.1, 21 


ಲ)... '1185/01700 6181706 005000 
110. 80(1963) 1017 100/10 1.15( 
68106 6% 1], 2015 
0)/ 5/1 ॥.1/.111111711732/872078 


(।).. 0೬೮50೦೧೨ 10[ 1/1೧ ಗಿ೧೨/೮೯5 


171017೮1!) 1.15 


111111510೯ 0 110]01 806 1001/1171 1711031100 


ಗ/11115107 101 12010100 


17101೮11111 1,19/ 


2. 0150೮08510೫ 8೦೫ 511೧೧1 11111/41107/ 0171010 01111 0 


11/1707 6150055107 ೩76 70/1)' 0816 ೮೦%೦[77107 00 (16 70006 08 51171015: 


188೩6150 6108, ೧೦೪176 1/. (€8/]01, 38581818] 00170781, 181787 5೩೧£೩)॥೩ 


541861, ಗಿ.5.0/11 (7020808111), ॥.11.10/78/060)' ೩70 011015 7008/61 17]051100 


0೩೬506 10 076 13 6150108 07೫0710 14/7818 ೫117001 010001 1111010010111800 08 


111010 3711 0[11]/0018026-18/11818108 ೩76 01 1).1/.11೩1]017687/8 7೦0೦. 


ಟ್ರ 


ಎ 


3 17/47/7111, 305059 | 


1770601007, 0150156100 ೦0 ₹76 1010/೧0 06೧7870 1೦/7 6/875 107 (76 168/7 2014-15 


' 0611370 11೦. | ರ್‌ ೩/3೮ 010 00018705 


21 


4107 8050017005 


(1) 


(2) 


4. 1.॥(:151,/11111/17 01151711756 


1. 8115 ೦೧ ೧೦೫151೧೯£॥/1771೧೫ ಗಿ110 ೧/551116 


7೧ ((೩/728313 5121 01/11 567/1೦೮5 (8೮8೮12೬10೦೧ ೦8207586! ೦8 ಗ್ರ110011ಟ[6 
0602/176೧ ೦೫10615 ಗಿ೧6 ೦76 5131) 8, 2015 
511 10715072 8)/160೦೪/೮೩ (5128೮ 111೧15೧೯ 1೦೯ ಗಿ11೦ಟ1೭1೮) ₹0 710೪೮:- 


೩. (21 706 ((37738213 51216 01/1! 56೧/1೦೮5 (೧೮೯1೩೫1೧೦೧ ೦8 7೩07516/ ೧8 
ಗ್ರ11001೭076 0೮೩೧/7601 ೦81065 ಗಿ76 ೦7೦೯ 5311) 81, 2015 
06 1860 170 ೦೦೧51663100; 

0. ೩150 10 710% 1721 (೮ 811! ಆ 25566, 


7೧೮ (62/2832 51216 0೧10೮791169 (ಗಿ77೮೧6೧7601) 811, 2015 
5/1 ೧.1.0೮೨೧೩೧೧೮ ( 111715೮೯ 1೦೧೯ 1006/ ॥6ಟ೧೩೮೦೧ ೩೧0 700/1577) 80 770೪೮:- 


೩. 00887೧6 (68/2122 51216 ೧10೮7911165 (ಗಿ17€೧6೮೧76೧॥) 811, 2015 
ಆ 18160 17₹0 ೦೧೧51662100; 
€. 8150 10 ೧10% ₹72! (7೮ 811 0೮ 025566. 


ಹ ೮1.1.1716 1111771/17107/ ೫೦1೮॥5 


೨.5 10080/7050 10/1187, 10 081 176 8000000 08 1107'010 1/1111510 


111070) 1068/0111 08765111 080500 606 10 16000/ 00110)' 10 17೮ ೦೦01೩01015 
೪110 ೩/೮ 1೫೦/1178 ೦0 170 08515 ೦೯ 71006 ೫/೦೭ 0000780 1) ೦0181178 ೦87011 
[100750 1 81:5001/ 1111(. 

೪115.11 


ಟ್ರ 


50 01118 110/215087712//8 10 0811 176 ೩00೧000 08 11011010 ೮010 1/11115107 
70887618 700 0108076 ೦8 70 5170 ೧7077108 17೩01007 11 3813007 1111೩೦ 
೦18. 1227800೩ 10. 170. 1117115 ೦8 70947272111 1ಗ55011101)/ 00151110010) 
೮೫೮1/0080. 17೮. 808/12812108 87117007700! 70100 (01101. 808/6 185 
60018/6061! ೩5 ೩ ೫00 176050). 
5/1. 1(07/.111/11/778/2)180[8 10 0811 1೮ ೩0007001 01" 1100'016 11716107 00% 
1111018)' 10876176 5000176 ೧ 5001/18 00 ೦7 1೮ 5018೯ 081 17 176 1111 08 
0818೩68 15501701) (ಲಿಂ151/000)'. 
- 6. ॥ಓ.0.80/8180 10 081 100 8000000 07 1107'016 1/1/1500: ೧ ೫/2 
10161001700! ೩76 0/1008)/8/. 8] 1068761 1101161178 ೦8 70005587) 
1೩01111105 10 1110 6 709/1] 10111018106 [೩07೩78708೩5 17 1-068 6150110/ 
-.5/1)1005: 11.1).801877೩, 111 (| ((] ॥.1/.51111111186 8೦೫/6೩ 10 
0೩1| 1170 8(100/107 07 1107016 111510೯ 107 1207 ೩76 1/001//17 11080100 
08816111 0೦೧5070000 08 01168೮ 7- 0007 - 08788೮ 600 10 61180168100 
00761/1011. ೦. 5/1/877860188  ಗೆ701/1 01 108. ೩100018611 00 
110101187851/01೩ 181111 1185580 6151/10(. 
5 108/8)/80180008 10. 0811 070 8100000 07 1107'010 01107 1/1/115107 
08761136 107-07000717 ೧೯10-1710170 5)/5101715 ೫100 87೮ 17501106 111 10 
1೩11005 6008/117100/5 08176 ೮೦೪೮[7/70! 17 ॥..॥.00( (810॥. 
.. 5/1 ೮.1.8211 10 080 16 8101100 07 1107'016 1/11115107 101 11707 17110810 
10887017 10 0017701010 176೮ ೫೦1೮ 0/ ೫೩೦೯ 1111178 5000176 1 80181861 
10668/0176 00೮61100517”. 
50 1.82 /7077107110)1 10 0811 170 ೩101/00 08 11017'010 1115107 10/ 801000 
1088101116 07011617 ೦8 €013/0158(107 ೩5 0೦7 (76 8010011765 0೯ ೫.0.॥॥ 10 
17೮. 7177075 ೫/70 ೩/೮ 5000/06 1055 1 (1೩118100170 876 00701 181005 08 
(1111180076೩ 615110/. 

.11ಛ್ರ, 


೫ 

9. 5/1 1/.10/151787060)7 10 0811 10 ೩10707 0171107010 117150 707 111111010೩ 
ಗಿ.(17311115118(107, 1,0081 1300105, 700110 1117101/11505 876 1/1/011105 1170176 
೩76 '/೩॥[ 7088701138 10 ೮೪10॥ 076 ೮7೦7೦೩೦01711071/ ೦£ 88/8/010೮ 17 176 117715 
01 ೮1111417181 ೮1೧ 11/1011 ೧0೬701 17. (1111:8081180018 615010 

10.5/1 ಛಿ.21.881811507೩ 10 ೦೩1! 170 ೩007/07 ೧೯11071010 1171510 ೫? !೩]01 ೩76 
0106107] 111108(100 708೩7:01138 707-50/01)' ೦೪/೩(೦೫ [10/011)/ 10 070 0077117876 
೩೦೩5 ೦1 501018 11118005 9/10 ೩೮ 17 100 1811 074 08106 108 876 1181! 0೩/1 
0808/15 0೦8" 7181116 110 17110200 50001716 08 1388007: 10011 ೦೦171178 07601 (10 
11171115 ೦1 50/18118001೩00121 85501101) 0015010000). 

11.5/1 1/8/787೩ 12. 1/8]1812 10 0811 17೮ 8[0001100 08 1100101 11715107 10[ 
111131010೩1 1.017111115178(1011, 1.008 806165, 810110 1111101/711505 ೩76 1/17011105 
'/01(7೮ ೩/76 1/81 10027011 018! ೮೫೮0 (1000. (70 11:85070016 876 
60%010/1710712181 ೪/೦/೦5 01 1178858807 1810 17. 8210007 61517101 12607 01” 
೭11607 151 70856 ೦1 7002700187೩ 101870 6/17 110೮ 1168: 2009-10 08೫೮ 
007 0011010106, 170 2777005 ೩/7007/ 08 070 8೩11! 17 108000! 01 176 5816 
1೫೦15 15 701 70108506. 

12. 51 1.8.1.000 10 08 170 ೩(1071101 01100716 1/171510 ೧ 1071016 11೧156 
10 50018 '!/6[(376 ೩76 82010276 01855695 61೧7 10816118 ೩0೦11100 018 
1178110೩ 50810781779 5715100) ೦೦೫7010100)' 17 076 51810, 

13.ಿ.3.88/8108/ 10 0811 176 ೩1001100 0711077816 1/1/1510: 075೧0 ಣಃ 61.11. 1. 
೩/70 5600768/7' 16008/1011 17088701110 58701107 0740 01255 7೦೦775 (0 ೩೩.11. ೬. 


5010015 17 50107೩1 11118005 0811170070 18101 70 (16 ೫೦೩: 2015-16, 


11.6:111211/.1/ 
5ಆ0೦೬ಓ೧/ 


%,/0(. 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(1112://1೩.1ಡ/-.1110.17/85501701)1/100/100.117) 


